ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


1274 

ಶ್ರೀ ಎಂ. ನಾರಾಯಣಸ್ವಾಮಿ 
21-12-2018 

ಮಾನ್ಯ ಉಪ ಮುಖ್ಯಮಂತ್ರಿಯವರು 


(ew 
pl 
[o) 


[CG 


ಪಕ್ನೆ 


ಉತ್ತರ" 


ಬೆಂಗಳೂರು ಮಹಾನಗರದಲ್ಲಿ ಬೀದಿ ನಾಯಿಗಳ 


ಹಾವಳಿ ಜಾಸ್ತಿಯಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಈ ಬಗ್ಗೆ ಸರ್ಕಾರದ 


ಕ್ರಮವೇನು; 


ಬಂದಿದೆ. 
ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ ಆದೇಶದಂತೆ ಬೀದಿ 


'ನಾಯಿಗಳನ್ನು ಸ್ಥಳಾಂತರಿಸುವುದಾಗಲಿ, ಕೂಡಿ ಹಾಕುವುದಾಗಲಿ, 


ದಯಾಮರಣ ಮಾಡಲು ಅವಕಾಶವಿಲ್ಲದಿರುವುದರಿಂದ ಬೀದಿ 
ನಾಯಿಗಳ ಸಂಖ್ಯೆ ನಿಯಂತ್ರಣಕ್ಕೆ ಬೀದಿ ನಾಯಿಗಳಿಗೆ 
ಸಂತಾನಹರಣ ಶಸ್ತಚಕ್ಸೆ ಮತ್ತು ಹುಚ್ಚುನಾಯಿ ರೋಗದ 
ವಿರುದ್ಧ ಲಸಿಕೆ ಹಾಕುವ ಕಾರ್ಯಕ್ರಮ ಹಮ್ಮಿಕೊಂಡು ಬೀದಿ 
ನಾಯಿಗಳ ಸಂಖ್ಯೆ ನಿಯಂತ್ರಿಸಲು ಕ್ರಮ ಕೈಗೊಂಡಿದೆ. 


ಬೀದಿ ನಾಯಿಗಳಿಗೆ ಶಸ ಸ್ವಚಿಕಿತ್ಸೆ ಮಾಡಲು ಖರ್ಚು 
ಮಾಡಿರುವ ಹಣ ಪೊೇಲಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


Dog Rules (2001), ರಂತೆ ಬೀದಿ ನಾಯಿಗಳಲ್ಲಿ 
ಶಸ್ತ್ರಚಿಕಿತ್ಸೆಯನ್ನು ಕೈಗೊಳ್ಳಲಾಗುತ್ತಿದ್ದು, ಬೀದಿ ನಾಯಿಗಳನ್ನು 
ವಿವಿಧ ವಾರ್ಡ್‌ಗಳಿಂದ ಹಿಡಿದು ತಂದು ಶಸ್ತಚೆಕಿತ್ಸೆ ನಡೆಸಿ" 
ಹುಚ್ಚುನಾಯಿ ರೋಗದ ವಿರುದ್ಧ ಲಸಿಕೆ ಹಾಕಿ, ಜಂತುನಾಶಕ 
ಔಷಧ ನೀಡಿ, ಮೂರು ದಿನಗಳೆ ಕಾಲ ಶಸ ಸಚಿಕಿತ್ಸಾ ನಂತರದ 
ಚಿಕಿತ್ಸಾ ಮಗಳನ್ನು ನಿರ್ವಹಿಸಿ ನಂತರ ಹಡೆದ ಸ್ಥಳಗಳಲ್ಲಿಯೇ 


ನಾಯಿಗಳನ್ನು ಬಿಡಲು ಕ್ರಮ ವಹಿಸಲಾಗುತ್ತಿದೆ. 


ಸದರಿ ಕಾರ್ಯಕ್ರಮವನ್ನು ವಲಯಮಟ್ಟದಲ್ಲಿ ಪಾಲಿಕೆಯ 
ಪಶುಪಾಲನಾ ವಿಭಾಗದ ಪಠುವೈದ ದಾ ಿಧಿಕಾರಿಗಳ 


ಉಸ್ತುವಾರಿಯಲ್ಲಿ ನಿರ್ವಹಿಸಲಾಗುತ್ತಿದೆ ಹಾಗೂ Do Rules 


(2001) ರಂತೆ ಮಾನಿಟರಿಂಗ್‌ ಸಮಿತಿಯನ್ನು ವಿಶೇಷ 


ಆಯುಕ್ತರು (ಆರೋಗ್ಯ) ರವರ ನೇತೃತ್ವದಲ್ಲಿ ರಚಿಸಿದ್ದು ಸದರಿ 
ಸಮಿತಿಯು ಪ್ರತಿ ಮಾಹೆ ಸಭೆ ಸೇರಿ ಕಾರ್ಯಕ್ರಮದ ಪ್ರಗತಿ 


ಪರಕಶನ ಮತ್ತು" ಕಾಯನ್ಸನುದ  ನರ್ವಹಣೆಯನ್ನು |” 


ಪರಿಶೀಲಿಸುತ್ತಿರುತ್ತದೆ. ಹಾಗಾಗಿ ಸದರಿ ಕಾರ್ಯಕ್ಷಮದಲ್ಲಿ 
ಯಾವುದೇ ರೀತಿಯ ಹಣ ಪೋಲಾಗಿರುವುದಿಲ್ಲ. 


ಬೆಂಗಳೂರು ನಗರದಲ್ಲಿ ನಾಯಿಗಳಿಗೆ ಶಸ ಸ್ವಚಿಕಿತ್ಸೆಗೆ 
ಖರ್ಚು ಮಾಡಿರುವ ಹಣ ಎಷ್ಟು; 


ಬಿಬಿಎಂಪಿ ಯು 2018-19ನೇ ಸಾಲಿನಲ್ಲಿ ಬೀದಿ ನಾಯಿಗಳ 
ಶಸ್ತ್ರಚಿಕಿತ್ಸೆಗೆ ಏಪ್ರೀಲ್‌ 2018ರಿಂದ ಅಕ್ಟೋಬರ್‌ 2018ರ ವರೆಗೆ 
ಒಟ್ಟು ರೂ.2,96,39,234/- ಗಳನ್ನು ಖರ್ಚು ಮಾಡಲಾಗಿದೆ. 


ಈ ಹಗರಣದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ಸದರಿ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಹಗರಣಗಳು 
ಮೇಲೆ ಕ್ರಮ ಜರುಗಿಸಲು ಸರ್ಕಾರದ ಕ್ರಮವೇನು? | ನಡೆದಿರುವುದಿಲ್ಲ ಹಾಗೂ ಯಾವುದೇ ಅಧಿಕಾರಿಯ ಮೇಲೆ ಕ್ರಮ 
ಜರುಗಿಸಿರುವುದಿಲ್ಲವೆಂದು ಬಿಬಿಎಂಪಿ ಆಯುಕ್ತರು ವರದಿ 


ಮಾಡಿರುತ್ತಾರೆ. 


(ಜಿ. ಪರಮೇಶ 
ಉಪ ಮುಖ್ಯಘರತೆಗಳು 


ಸಂಖ್ಯೆ: ನಅಇ 640 ಎಂಎನ್‌ವೈ 2018 


